ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 1397 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತ್ರು) 
ಉತ್ತರಿಸಬೇಕಾದ ದಿನಾಂಕ: 18.03.2020 
» ಉತ್ತರಿಸುವ ಸಚಿವರು ಕುಷಿ ಸಚಿವರು 
ಕ್ರಸಂ ಪಶ್ನೆ | ಉತ್ತರ 
ಅ | ಕಳೆದ ಮೂರು ವರ್ಷಗಳಿಂದ ಕೃಷಿ ಇಲಾಖೆ | ಕಳೆದ ಮೂರು ವರ್ಷಗಳಿಂದ ಕೃಷಿ ಇಲಾಖೆವತಿಯಿಂದ ಹನಿ 
ವತಿಯಿಂದ ಹನಿ ನೀರಾವರಿ | ನೀರಾವರಿ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ 
ಯೋಜನೆಯಡಿ ಎಷ್ಟು ಎಕರೆ ಪ್ರದೇಶಕ್ಕೆ | ಸೌಲಭ್ಯ ಕಲ್ಲಿಸಲಾಗಿರುವ ವಿವರ ಈ ಕೆಳಕಂಡಂತಿದೆ. 
ಎಷ್ಟು ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ 
ಕ್ರಸಂ | ವರ್ಷ ಹನಿ: ನೀರಾವರಿಯಡಿ | ಒದಗಿಸಿರುವ 
ಸೌಲಭ್ಯ ಕಲ್ಪಿಸಲಾಗಿದೆ; (ವಿವರ 
ಆವರಿಸಿರುವ ಪ್ರದೇಶ | ರಿಯಾಯಿತಿಮೊತ್ತ 
ನೀಡುವುದು) 
(ಎಕರೆಗಳಲ್ಲಿ) (ರೂ.ಲಕ್ಷಗಳಲ್ಲಿ) 
1 2016-17 23308.90 7548.22 
2 2017-18 32470.90 1222134 
3 2018-19 31976.93 12496.47 
4 2019-20  20696.38 | 8262.54 
(ಫೆಬ್ರವರಿ 
2020ರ 
ಅಂತ್ಯಕ್ಕೆ) 
ಒಟ್ಟು 108453.10 40528.57 
ರೈತರಿಗೆ ಶೇ.೨0 ರಷ್ಟು ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ ಸೌಲಭ್ಯ 
ಕಲ್ಪಿಸಲಾಗಿದೆ. 
ಆ |ಸದರಿ ಯೋಜನೆಯಲ್ಲಿ ಹಣ ಇಲ್ಲಾ. 
ದುರುಪಯೋಗವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಇ |ಬಂದಿದ್ದಲ್ಲಿ, ಎಷ್ಟು ಪ್ರಕರಣಗಳಲ್ಲಿ ಅನ್ನಯಿಸುವುದಿಲ್ಲ. 
ದುರುಪಯೋಗವಾಗಿದೆ; 
ಈ |ಈ ಸಂಬಂಧ ಸರ್ಕಾರ ಕೈಗೊಂಡಿರುವ ಅನ್ಹಯಿಸುವುದಿಲ್ಲ. 
ಕ್ರಮಗಳೇನು; 


ಉ | ಮುಂದಿನ ಸಾಲಿನಲ್ಲಿ ಎಷ್ಟು ಎಕರೆ ಪ್ರದೇಶಕ್ಕೆ | ಮುಂದಿನ ಸಾಲಿನಲ್ಲಿ (2020-21ನೇ ಸಾಲಿನಲ್ಲಿ) 34150 ಎಕರೆ 
ಹನಿ ನೀರಾವರಿ ಬೇಸಾಯಕ್ಕೆ ಯೋಜನೆ | ಪ್ರದೇಶವನ್ನು ಹನಿ ನೀರಾವರಿ ಪದ್ಧತಿಯಡಿ ತರಲು ಯೋಜನೆ ‘ 
ರೂಪಿಸಲಾಗಿದೆ? ರೂಪಿಸಲಾಗಿದೆ. 


ಕೃಇ/50/ಕೃಕ್ಳೇಉ/2020 


